ಷ್‌ ಗುಮಾರ ಘಾ 


ಕರ್ನಾಟಕ ವಿಧಾನ ಪರಿಷತ್ತು 


‘1608 


| 2. ಪ್ರಶ್ನೆ ಕೇಳಿದ ಸದಸ್ಕರು ಶ್ರೀ ಎಂ.ಎ.ಗೋಪಾಲಸ್ವಾಮಿ (ಸ್ಥಳೀಯ ಸಂಸ್ಥೆಗಳ ಕ್ಷೇತ್ರ 
3] | ಉತ್ತರಿಸುವ ದಿನಾಂಕ 9032020 
4. ಉತ್ತರಿಸಬೇಕಾದ ಸಚಿವರು 


ಮಾನ್ಯ ಮುಖ್ಯಮಂತ್ರಿಯವರು 


9 ಉತ್ತರ 


ಹಾಸನ ಜಿಲ್ಲೆಯಲ್ಲಿ ಸರ್ಕಾರದ 
ಶಿಷ್ಠಾಚಾರ ಉಲ್ಲಂಘನೆ ಮಾಡುತ್ತಿರುವ 


ಪ್ರಕರಣಗಳು ಹೆಚ್ಚಾಗಿರುವುದು ಸರ್ಕಾರದ 


ಗಮನಕ್ಕೆ ಬಂದಿದೆಯೇ; ಬಂದಿದ್ದಲ್ಲಿ, 
ಕಳೆದ 3 ವರ್ಷಗಳಲ್ಲಿ ಎಷ್ಟು 
ಪ್ರಕರಣಗಳು ಕಂಡು ಬಂದಿವೆ; 


(ಪ್ರಕರಣವಾರು ಮಾಹಿತಿ ನೀಡುವುದು) 


| ಹೌದು. 
ಕಳೆದ 3 
ಪ್ರಕರಣಗಳಲ್ಲಿ 


ವರ್ಷಗಳಲ್ಲಿ ಹಾಸನ ಜಿಲ್ಲೆಯಲ್ಲಿ 12 
ಶಿಷ್ಕಾಚಾರ ಉಲ್ಲಂಘನೆಯಾಗಿದ್ದು, 


|ಸದರಿ ಪ್ರಕರಣಗಳ ವಿವರ ಮತ್ತು ಶಿಷ್ಠಾಚಾರ 


ಉಲ್ಲಂಘನೆ ಮಾಡಿರುವ ಅಧಿಕಾರಿಗಳ ವಿರುದ್ಧ 
ಕೈಗೊಂಡಿರುವ ಕ್ರಮದ ಪ್ರಕರಣವಾರು ವಿವರವನ್ನು 


ಅನುಬಂಧದಲ್ಲಿ ಲಗತ್ತಿಸಿದೆ. 


(ಅ) 


ಈ ಪ್ರಕರಣಗಳಲ್ಲಿ ಸರ್ಕಾರದ ಶಿಷ್ಠಾಚಾರ 
ಉಲ್ಲಂಘನೆ ಮಾಡಿರುವ ಅಧಿಕಾರಿಗಳ 
ವಿರುದ್ಧ ಏನಾದರೂ ಕ್ರಮ 
ಕೈಗೊಳ್ಳಲಾಗಿದೆಯೇ; ಕ್ರಮ 
ಕೈಗೊಂಡಿದ್ದಲ್ಲಿ, ಪ್ರಕರಣವಾರು ಮಾಹಿತಿ 


ನೀಡುವುದು; 


(ಇ) 


ಶಿಷ್ಟಾಚಾರ "ಪಾಲನೆ ಮಾಡುವ ಸಂಬಂಧ 


ಸಿಬ್ಬಂದಿ ಮತ್ತು ಆಡಳಿತ ಸುಧಾರಣೆ 


ಇಲಾಖೆಯಿಂದ ಹೊರಡಿಸಲಾದ 
ಆದೇಶ/ಸುತ್ತೋಲೆಗಳನ್ನು ಉಲ್ಲಂಘನೆ 
ಮಾಡುತ್ತಿರುವ ಪ್ರಕರಣಗಳು 


ಹೆಚ್ಚಾಗಿರುವುದರಿಂದ ಶಿಷ್ಠಾಚಾರ ಪಾಲನೆ 


ಮಾಡಲು ಇನ್ನಷ್ಟು ಪರಿಣಾಮಕಾರಿ 


ಕಾನೂನು ರೂಪಿಸಲು ಸರ್ಕಾರವು ಕ್ರಮ 


ಕೈಗೊಳ್ಳುವುದೇ; ಹಾಗಿದ್ದಲ್ಲಿ, ಯಾವಾಗ 


ಕೈಗೊಳ್ಳುವುದು? (ಮಾಹಿತಿ ನೀಡುವುದು) 


ಶಿಷ್ಠಾಚಾರ ಉಲ್ಲಂಘನೆ ಮಾಡುತ್ತಿರುವ ಪ್ರಕರಣಗಳನ್ನು 


ಪರಿಣಾಮಕಾರಿಯಾಗಿ ತಡೆಗಟ್ಟುವ ಸಲುವಾಗಿ 
| ಸರ್ಕಾರು ಈ ಕೆಳಕಂಡ ಕ್ರಮಗಳನ್ನು 
| ಕೈಗೊಂಡಿರುತ್ತದೆ. 


1)ಸರ್ಕಾರದ ಸಭೆ ಸಮಾರಂಭಗಳ ಆಯೋಜನೆಯಲ್ಲಿ 


ಪಾಲಿಸಬೇಕಾದ ಶಿಷ್ಠಾಚಾರ ಕುರಿತು ಸುತ್ತೋಲೆ 


ಸಂಖ್ಯೆ:ಸಿಆಸುಇ 34 ಹೆಚ್‌.ಪಿ.ಎ 2018(1), 


ದಿನಾಂಕ;16.04.2019ರಲ್ಲಿ ಸಮಗ್ರ ಸೂಚನೆಗಳನ್ನು 


ನೀಡಲಾಗಿದೆ. 


| 2)ದಿನಾ೦ಕ:16.04.2019ರ ಸುತ್ತೋಲೆಯಲ್ಲಿನ 
ಸೂಚನೆಗಳನ್ನು ಪಾಲಿಸುವ ಕುರಿತು ಎಲ್ಲಾ ಜಿಲ್ಲೆಗಳ 
ಅಪರ ಜಿಲ್ಲಾಧಿಕಾರಿಗಳಿಗೆ ದಿನಾಂಕ:17.12.2019ರಂದು 
ಒಂದು ದಿನದ ತರಬೇತಿ ಕಾರ್ಯಾಗಾರವನ್ನು 
ಹಮ್ಮಿಕೊಂಡಿದ್ದು, ಶಿಷ್ಟಾಚಾರ ಉಲ್ಲಂಘನೆಯಾಗದಂತೆ 
ಕಟ್ಟುನಿಟ್ಟಿನ ಸೂಚನೆಗಳನ್ನು ನೀಡಲಾಗಿದೆ. 


3)ಶಿಷ್ಠಾಚಾರ ಪಾಲನೆಯ ಬಗ್ಗೆ ಪರಿಶೀಲಿಸಲು 
ಸರ್ಕಾರದ ಅಪರ ಮುಖ್ಯ ಕಾರ್ಯದರ್ಶಿಯವರ 
| ಅಧ್ಯಕ್ಷತೆಯಲ್ಲಿ ಮೇಲ್ಲಿಚಾರಣಾ ಕೋಶವನ್ನು 
ರಚಿಸಲಾಗಿದೆ. ಮೇಲ್ಲಿಚಾರಣಾ ಕೋಶವು 
ದಿನಾಂಕ:07.01.2020ರಂದು ವಿವಿಧ ಇಲಾಖೆಗಳಲ್ಲಿ 
ಬಾಕಿ ಇರುವ ಶಿಷ್ಣಾಚಾರ ಉಲ್ಲಂಘನೆ ಪ್ರಕರಣಗಳನ್ನು 
ಪರಿವೀಕ್ಷಿಸಿದ್ದು, ಕಾಲಮಿತಿಯೊಳಗೆ ಇತ್ಯರ್ಥ ಪಡಿಸಿ, 


ವರದಿ ನೀಡುವಂತೆ ಸಂಬಂಧಪಟ್ಟ ಇಲಾಖಾ 


(ಸಂಖ್ಯೆಸಿಆಸುಆ 16 ಹೆಚ್‌.ಪಿ.ಎ 2020) 


ಮುಖ್ಯಸ್ಥರುಗಳಿಗೆ ಸೂಚನೆ ನೀಡಲಾಗಿದೆ. 


¥ 4 x ಸ 
CT CAT Y 
(ಬಿ.ಎಸ್‌.ಯಡಿಯೂರಪ್ಪ) ” 


ಮುಖ್ಯಮಂತ್ರಿ 


ತೆಗೆದುಕೊಂಡ ಕ್ರಮ 


ಶ್ರೀ. ಎಂ.ಎ.ಗೋಪಾಲಸ್ವಾಮಿ, 
ಮಾನ್ಯ ಶಾಸಕರು, 
ವಿಧಾನ ಪರಿಷತ್‌. 


ದಿ:8/12/2016 ರಂದು ಚನ್ನರಾಯಪಟ್ಟಣ 


ತಾಲ್ಲೂಕು ಶ್ರವಣಬೆಳಗೊಳ ಹೋಬಳಿ 


ಬೂಕನಬೆಟ್ಟದ ಶ್ರೀ ರಂಗನಾಥಸ್ಥಾಮಿ ರಾಸುಗಳ 
ಜಾತ್ರೆಯ ಪೂರ್ವಭಾವಿ ಸಭೆಗೆ ಆಹ್ನಾನಿಸದೆ 
ಶಿಷ್ಲಾಚಾರ ಉಲ್ಲಂಘನೆಯಾಗಿರುವುದಾಗಿ ದೂರು 


[2 ಸು 


ಸಲ್ಲಿಸಿರುವ ಕುರಿತು 


ಹು 


ಮಾನ್ಯ ಶಾಸಕರ ದೂರಿನ ಕುರಿತು ತಹಶೀಲ್ದಾರ್‌ | 
ಚನ್ನರಾಯಪಟ್ಟಣ 
ಸಮಜಾಯಿಪಿಯನ್ನು 


ತಾಲ್ಲೂಕು ಇವರಿಂದ 
ಪಡೆಯಲಾಗಿದ್ದು, 
ರಂಗನಾಥಸ್ವಾಮಿ ದೇವಸ್ಥಾನದ ಸಮಿತಿಯವರು 
ಪೂರ್ವಭಾವಿ ಸಭೆಯನ್ನು ಸಮಿತಿಯ 


ಒಳಗೊಂಡಂತೆ 


ಶ್ರೀ 


ನಡೆಸಲಾಗಿದ್ದು, ಸರ್ಕಾರಿ ಸಭೆ 
ನಡೆಸಿರುವುದಿಲ್ಲವೆಂದು ಹಾಗೂ ಈ ವಿಚಾರವಾಗಿ 
ದಿನಾಂಕ:5/1/2017 ರಂದು ಅಧಿಕೃತವಾಗಿ ಮಾನ್ಯ 


ಶಾಸಕರ ಉಪಸ್ಥಿತಿಯಲ್ಲಿ ಸಭೆ ನಡೆಸಿದ್ದು, ಶಿಷ್ಟಾಚಾರ 


ಉಲ್ಲಂಘನೆ  ಯಾಗಿರುವುದಿಲ್ಲವೆಂದು ತಿಳಿಸಿರುತ್ತಾರೆ. 
ಆದ್ದರಿಂದ ಇನ್ನು ಮುಂದೆ ಸರ್ಕಾರಿ 
ಕಾರ್ಯಕ್ರಮಗಳನ್ನು ನಡೆಸುವ ಸಂದರ್ಭಗಳಲ್ಲಿ 
ಶಿಷ್ಠಾಚಾರ ಉಲ್ಲಂಘನೆಯಾಗದಂತೆ ಕ್ರಮವಹಿಸಲು 
ಸೂಚಿಸಿದೆ. 

2. ಶ್ರೀ ಹೆಚ್‌.ಡಿ. ರೇವಣ್ಣ, ಮಾನ್ಯ ಶೀ ಡಿಪಿ. ಸಂದೀಪ್‌ಕುಮಾರ್‌, ಯೋಧ ಇವರು ಮಾನ್ಯ ಸದಸ್ಯರ ದೂರಿನ ಬಗ್ಗೆ ಪರಿಶೀಲಿಸಿ 
ಶಾಸಕರು, ಹೊಳೆನರಸೀಪುರ ಜಮ್ಮ ಕಾಶ್ಮೀರದ bi ತೆಟ್ಟರ್‌ನ ಲ್ಲ ಸಂಬಂಧಪಟ್ಟ ಅಧಿಕಾರಿಗಳ ವಿರುದ್ದ ಕಂದಾಯ 
ಸಜಾ ತತ ದಿನಾಂಕ:25/01/2017 ರಂದು ಹಮ | ರಾಜಯ ಕ್ವನು: ಕೈಗೊಳ್ಳುತಿೆ. 

ಕುಸಿತದಿಂದ ಮರಣ ಹೊಂದಿದ್ದು, ರಾಜ್ಯ 
ಸರ್ಕಾರದಿಂದ ರೂ.25.00 ಲಕ್ಷಗಳ 
ಪರಿಹಾರವನ್ನು ಮಾನ್ಯ ಸದಸ್ಯರ ಗಮನಕ್ಕೆ ತರದೆ 
ವಿತರಣೆ ಮಾಡಿ ಶಿಷ್ಠಾಚಾರ ಉಲ್ಲಂಘನೆ 
ಯಾಗಿರುವುದಾಗಿ ದೂರು ಸಲ್ಲಿಸಿರುವ ಕುರಿತು 
3 ಶ್ರೀ ಹೆಚ್‌.ಡಿ. ರೇವಣ್ಣ, ಮಾನ್ಯ | ರೈಲ್ವೆ ನಿಲ್ದಾಣದಲ್ಲಿ ನಡೆದ ಬೆಂಗಳೂರು-ಹಾಸನ ಮಾನ್ಯ ಸದಸ್ಯರ ದೂರಿನ ಬಗ್ಗೆ ಪರಿಶೀಲಿಸಿ 


ಶಾಸಕರು, ಹೊಳೆನರಸೀಪುರ 


ವಿಧಾನಸಭಾ ಕ್ಷೇತ್ರ 


ಹೊಸ ರೈಲ್ವೆ ಮಾರ್ಗ ಉದ್ರಾಟನಾ ಸಮಾರಂಭಕ್ಕೆ 
ಆಹ್ಲಾನಿಸದೇ ಪತ್ರಿಕೆಯಲ್ಲಿ ಮುದ್ರಿಸದೆ ಅವಮಾನ 
ಎಂದು 


ಮಾಡಲಾಗಿದೆ ಹಕ್ಕುಚ್ಯುತಿ 


ಉಂಟಾಗಿರುವುದಾಗಿ ದೂರು ಸಲ್ಲಿಸಿರುವ ಕುರಿತು 


ಸಂಬಂಧಪಟ್ಟ ಅಧಿಕಾರಿಗಳ ವಿರುದ್ಧ ಮೂಲ ಸೌಲಭ್ಯ 
ಅಭಿವೃದ್ಧಿ ಇಲಾಖೆಯು ಕ್ರಮ ಕೈಗೊಳ್ಳುತ್ತಿದೆ. 


ಶ್ರೀ. ಎಂ.ಎ.ಗೋಪಾಲಸ್ಟಾಮಿ, 
ಮಾನ್ಯ ಶಾಸಕರು, 
ವಿಧಾನ ಪರಿಷತ್‌. 


ದಿ:27/09/2017 ರಂದು ಶ್ರೀ ಹಾಸನಾಂಬ 


ದೇವಿಯ ಜಾತ್ರಾ ಮಹೋತ್ಸವದ ಸಭೆಗೆ 
ಆಹ್ನಾನವನ್ನು ನೀಡದೆ ಹಾಗೂ ಆಹ್ಹಾನ 
ಪತ್ರಿಕೆಯಲ್ಲಿ 


ಉಲ್ಲಂಘನೆಯಾಗಿರುವುದಾಗಿ ದೂರು ಸಲ್ಲಿಸಿರುವ 


ಹೆಸರನ್ನು ಮುದ್ರಿಸದೆ ಶಿಷ್ಠಚಾರ 


ಕುರಿತು 


ಮಾನ್ಯ ಸದಸ್ಯರ ದೂರಿನ ಕುರಿತು ಜಿಲ್ಲಾಧಿಕಾರಿ, 
ಹಾಸನ ಜಿಲ್ಲೆ ಇವರಿಂದ ವರದಿಯನ್ನು 
ಪಡೆಯಲಾಗಿದ್ದು, ಪ್ರಕರಣವು ಸರ್ಕಾರದ 


ಪರಿಶೀಲನೆಯಲ್ಲಿ ಇರುತ್ತದೆ. 


ಈ 


ಮಾಡಿರುವುದಾಗಿ ದೂರು ನೀಡಿರುವ ಕುರಿತು 


5 ಶ್ರೀ. ಎಂ.ಎ.ಗೋಪಾಲಸ್ಸಾಮಿ, | ಹಾಸನ ನಗರದಲ್ಲಿ ನೂತನವಾಗಿ ನಿರ್ಮಿಸಿರುವ ಮಾನ್ಯ ಸದಸ್ಯರ ದೂರಿನ ಬಗ್ಗೆ ಪರಿಶೀಲಿಸಿ 
ಮಾನ್ಯ ಶಾಸಕರು, ರೆಡ್‌ಕ್ರಾಸ್‌ ಭವನದ ಉದ್ದಾಟನಾ ಹಾಗೂ ಸಂಬಂಧಪಟ್ಟ ಅಧಿಕಾರಿಗಳ ವಿರುದ್ಧ ಕಂದಾಯ 
ವಿಧಾನ ಪರಿಷತ್‌. ಶ್ರವಣಬೆಳಗೊಳ ಕ್ಷೇತ್ರದ ವ್ಯಾಪ್ತಿಯಲ್ಲಿನ ರಸ್ತೆ | ಇಲಾಖೆಯು ಕ್ರಮ ಕೈಗೊಳ್ಳುತ್ತಿದೆ. 

ಒಳಚರಂಡಿ ಕಾಮಗಾರಿಗಳ ಚಾಲನೆ 

ಕಾರ್ಯಕ್ರಮಕ್ಕೆ ಆಹ್ಪಾನಿಸದೆ ಶಿಷ್ನಾಚಾರ : 
ಉಲ್ಲಂಘಿಸಿರುವುದಾಗಿ ದೂರು ಸಲ್ಲಿಸಿರುವ _ 
ಕುರಿತು 

6. ಶ್ರೀ ಹೆಚ್‌.ಡಿ. ರೇವಣ್ಣ, ಮಾನ್ಯ ದಿನಾಂಕ:7/2/2018 ರಂದು ನಡೆದ ಮಾನ್ಯ ಸದಸ್ಯರ ದೂರಿನ ಬಗ್ಗೆ ಪರಿಶೀಲಿಸಿ 
ಶಾಸಕರು, ಹೊಳೆನರಸೀಪುರ ಮಹಾಮಸ್ತಕಾಭಿಷೇಕ-2018 ರ ಉದ್ರಾಟನಾ ಸಂಬಂಧಪಟ್ಟ ಅಧಿಕಾರಿಗಳ ವಿರುದ್ಧ ಕಂದಾಯ 
ವಿಧಾನಸಭಾ ಕ್ಷೇತ್ರ ಸಮಾರಂಭದಲ್ಲಿ ಮಾನ್ಯ ಹಾಸನ ಜಿಲ್ಲಾ| ಇಲಾಖೆಯು ಕ್ರಮ ಕೈಗೊಳ್ಳುತ್ತಿದೆ. 

ಉಸ್ತುವಾರಿ ಸಚಿವರು ಅವಮಾನ 


ಶ್ರೀ. ಎಂ.ಎ.ಗೋಪಾಲಸ್ವಾಮಿ, 


ಮಾನ್ಯ ಶಾಸಕರು, 
ವಿಧಾನ ಪರಿಷತ್‌. 


ದಿನಾಂಕ:1/7/2018 ರಂದು ಹಾಸನ ನಗರದ 
ಸರ್ಕಾರಿ ಪ್ರೌಢ ಶಾಲೆ ಮೈದಾನದ ಅವರಣದಲ್ಲಿ 
ಹಿಮ್ಸ್‌ ಸಂಸ್ಥೆಯು ನಿರ್ಮಾಣ ಮಾಡುತ್ತಿರುವ 
ವಿದ್ಯಾರ್ಥಿನಿಯರ ಹಾಸ್ಟೆಲ್‌ ಕಾಮಗಾರಿ ಶಂಕು 
ಸ್ಥಾಪನೆಗೆ ಆಹ್ಹಾನಿಸದೆ ಶಿಷ್ಠಾಚಾರ ಉಲ್ಲಂಘನೆ 


ಆಗಿರುವುದಾಗಿ ದೂರು ಸಲ್ಲಿಸಿರುವ ಕುರಿತು 


ಜಿಲ್ಲಾಧಿಕಾರಿ, ಹಾಸನ ಜಿಲ್ಲೆ ಇವರ ವರದಿಯನ್ನಾಧರಿಸಿ 
ಸಂಬಂಧಪಟ್ಟವರಿಗೆ ಎಚ್ಚರಿಕೆ ನೀಡಿ ಪ್ರಕರಣವನ್ನು 
ಮುಕ್ತಾಯಗೊಳಿಸಲಾಗದ್ದು, ಈ ಅಂಶವನ್ನು ಮಾನ್ಯ 


ಶಾಸಕರ ಗಮನಕ್ಕೆ ತರಲಾಗಿದೆ. 


ಶ್ರೀ. ಎಂ.ಎ.ಗೋಪಾಲಸ್ಸಾಮಿ, 
ಮಾನ್ಯ ಶಾಸಕರು, 
ವಿಧಾನ ಪರಿಷತ್‌. 


ರಂದು ಹಾಸನ- 


ಮಂಗಳೂರು ಎನ್‌ಹೆಚ್‌-75 ರ ಶಿರಾಡಿಘಾಟ್‌ 


ದಿನಾಂಕ:15/7/2018 


ರಸ್ತೆಯ ಉದ್ದಾಟನಾ ಕಾರ್ಯಕ್ರಮಕ್ಕೆ ಆಹ್ಲಾನಿಸದೆ 
ಶಿಷ್ಲಾಚಾರ ಉಲ್ಲಂಘನೆ ಮಾಡಿರುವುದಾಗಿ ದೂರು 
ಸಲ್ಲಿಸಿರುವ ಕುರಿತು 


ಸು' 


ಜಿಲ್ಲಾಧಿಕಾರಿ, ಹಾಸನ ಜಿಲ್ಲೆ ಇವರ ವರದಿಯನ್ನಾಧರಿಸಿ 
ಸಂಬಂಧಪಟ್ಟವರಿಗೆ ಎಚ್ಚರಿಕೆ ಪ್ರಕರಣವನ್ನು 
ಮುಕ್ತಾಯಗೊಳಿಸಲಾಗದ್ದು, ಈ ಅಂಶವನ್ನು ಮಾನ್ಯ 


ನೀಡಿ 


ಶಾಸಕರ ಗಮನಕ್ಕೆ ತರಲಾಗಿದೆ. 


ಶ್ರೀ. ಎಂ.ಎ.ಗೋಪಾಲಸ್ವಾಮಿ, 
ಮಾನ್ಯ ಶಾಸಕರು, 
ವಿಧಾನ ಪರಿಷತ್‌. 


ದಿನಾಂಕ:14/7/2018 ರಂದು ಗೊರೂರು 


ಹೇಮಾವತಿ ಜಲಾಶಯದಿಂದ ನೀರನ್ನು ಹರಿಸುವ 


ಉದಾಟನಾ 


my ಕಾರ್ಯಕ್ರಮಕ್ಕೆ 


ಆಹ್ಹಾನಿಸದೆ 


ಶಿಷ್ನಾಚಾರ ಉಲ್ಲಂಘನೆಯಾಗಿರುವುದಾಗಿ ದೂರು | 


Kk) ಸ 


ಸಲ್ಲಿಸಿರುವ ಕುರಿತು 


ಜಿಲ್ಲಾಧಿಕಾರಿ, ಹಾಸನ ಜಿಲ್ಲೆ ಅವರ ವರದಿಯನ್ನಾಧರಿಸಿ 


ಸಂಬಂಧಪಟ್ಟವರಿಗೆ ಎಚ್ಚರಿಕೆ ನೀಡಿ ಪ್ರಕರಣವನ್ನು 
ಮುಕ್ತಾಯಗೊಳಿಸಲಾಗಿದ್ದು, ಈ ಅಂಶವನ್ನು ಮಾನ್ಯ 


ಶಾಸಕರ ಗಮನಕ್ಕೆ ತರಲಾಗಿದೆ. 


ಶ್ರೀ. ಎಂ.ಎ.ಗೋಪಾಲಸ್ಸಾಮಿ, 
ಮಾನ್ಯ ಶಾಸಕರು, 
ವಿಧಾನ ಪರಿಷತ್‌. 


ದಿನಾಂಕ:13/12/2019 ರಂದು ಅರಕಲಗೂಡು 
ತಾಲ್ಲೂಕಿನ ಮುಸವತ್ತೂರು ಗ್ರಾಮದ ಬಳಿ 190 
ಕೋಟಿ ವೆಚ್ಚದಲ್ಲಿ ಮಲ್ಲಿಪಟ್ಟಣ ಏತನೀರಾವರಿ 
ಕಾಮಗಾರಿಯ ಭೂಮಿ ಪೂಜೆಗೆ ಆಹ್ನಾನಿಸದೆ 
ಶಿಷ್ಲಾಚಾರ ಉಲ್ಲಂಘನೆಯಾಗಿರುವುದಾಗಿ ದೂರು 
ಸಲ್ಲಿಸಿರುವ ಕುರಿತು 


ಸರ್ಕಾರದ ಪರಿಶೀಲನೆಯಲ್ಲಿರುತ್ತದೆ. 


ಪ್ರಿ 


ಶ್ರೀ. ಎಂ.ಎ.ಗೋಪಾಲಸ್ಸಾಮಿ, 
ಮಾನ್ಯ ಶಾಸಕರು, 
ವಿಧಾನ ಪರಿಷತ್‌. 


ದಿನಾಂಕ:23/10/2019 ರಂದು ಹಿಂದುಳಿದ 
ವರ್ಗಗಳ ಕಲ್ಯಾಣ ಇಲಾಖೆಯಿಂದ 
ನಿರ್ಮಾಣಗೊಳ್ಳುತ್ತಿರುವ 7.00 ಕೋಟಿ ರೂ. 
ವೆಚ್ಚದ ಮೆಟ್ರಿಕ್‌ ನಂತರದ ಬಾಲಕರ ವಿದ್ಯಾರ್ಥಿ 
ನಿಲಯದ ನೂತನ ಕಟ್ಟಡ ನಿರ್ಮಾಣ 
ಕಾಮಗಾರಿಯ ಭೂಮಿ ಪೂಜೆಗೆ ಆಹ್ನಾನಿಸದೆ 
ಶಿಷ್ನಾಚಾರ ಉಲ್ಲಂಘನೆಯಾಗಿರುವುದಾಗಿ ದೂರು 
ಸಲ್ಲಿಸಿರುವ ಕುರಿತು 


ಹೆ" 


ಸರ್ಕಾರದ ಪರಿಶೀಲನೆಯಲ್ಲಿರುತ್ತದೆ. 


ಶ್ರೀ. ಎಂ.ಎ.ಗೋಪಾಲಸ್ತಾಮಿ, 
ಮಾನ್ಯ ಶಾಸಕರು, 
ವಿಧಾನ ಪರಿಷತ್‌. 


ದಿನಾಂಕ:6/1/2020 ರಂದು ಹಿರೀಸಾವೆ 
ಶ್ರವಣಬೆಳಗೊಳ ಏತ ನೀರಾವರಿ ಯೋಜನೆಗೆ 
2.00 ಕೋಟಿ ವೆಚ್ಚದ ಪ್ರತ್ಯೇಕ ನೇರ ವಿದ್ಯುತ್‌ 
ಸರಬರಾಜು ಘಟಕವನ್ನು ಚಾಲನೆ ನೀಡುವ 
ಕಾರ್ಯಕ್ರಮಕ್ಕೆ ಆಹ್ಲಾನಿಸದೆ ಶಿಷ್ಲಾಚಾರ 
ಉಲ್ಲಂಘನೆಯಾಗಿರುವುದಾಗಿ ದೂರು ಸಲ್ಲಿಸಿರುವ 
ಕುರಿತು 


ಸರ್ಕಾರದ ಪರಿಶೀಲನೆಯಲ್ಲಿರುತ್ತದೆ. 


